ಡಾ|! ಸೂರ್ಯನಾಥ ಕಾಮತ್‌* 


ಪಂಚಮರ ಸುಧಾರಣೆಗಾಗಿ ದುಡಿದ ಆರ್‌. ಗೋಪಾಲಸ್ವಾಮಿ ಅಯ್ಕರ್‌ 


ಪಾಶ್ಯಾತ್ಯ ಶಿಕ್ಷಣದ ಪರಿಣಾಮವಾಗಿ ವ್ಯಾಪಕ 
ನಾಡ, ಉದಾರವಾದ, ಕೈಸ್ತ ಮಿಶನರಿಗಳ ಪ್ರಚಾರಕ್ಕೆ 
ಆದ ಪ್ರತಿಕೂಲ ಪ್ರತಿಕ್ರಿಯೆ ಹಾಗೂ ಈ ದೇಶದಲ್ಲಿ 
ಕಾಣಿಸಿಕೊಂಡ ಅಖಿಲ ಭಾರತ ಸುಧಾರಣಾವಾದಿ 
ಚಳನಳಿಗಳಾದ ಬ್ರಸ್ಮಸಮಾಜ್ಕ ಆ ರ್ಯಸೆಮಾಜ, 
ಥಿಯೊಸಾನಿಕಲ್‌ ಸೊಸೈಟಿ ಮತ್ತು 
ಮಿಶನ್‌ ಗಳ ಪ್ರಭಾವದಿಂದಾಗಿ ಹೋದ ಶತಮಾನದ 
ಅಂತ್ಯಕ್ಕೇ ಕರ್ನಾಟಕದಲ್ಲಿ ಅಸ್ಪೃಶ್ಯತಾ ನಿವಾರಣಾ 
ಚಳವಳಿ ಕಾಣಿಸಿಕೊಂಡಿತು. ಬ್ರಹ್ಮೆ ಸಮಾಜದಿಂದ 
ಪ್ರಭಾನಿತರಾಗಿದ್ದ ಕುದ್ಮುತ್‌ ರಂಗರಾಯರು ಮಂಗ 
ಳೂರಿನಲ್ಲೂ,ಗೋವಿಂದಾಚಾರ್ಯಸ್ವಾಮಿ ಎಂಬ ಧಾರ್ಮಿಕ 
ವೃತ್ತಿಯ ವ್ಯಕ್ತಿ ಮತ್ತು ಎಂ. ವೆಂಕಟಕೃಷ್ಣ ಯ್ಯನವರು 
ಮೈಸೂರು ನಗರದಲ್ಲೂ ಸರ್ದಾರ್‌ ವೀರಣಗೌಡ 
ಪಾಟೀಲರು ಮುಂಬೈ ಕರ್ನಾಟಕದಲ್ಲೂ ಗಾಂಧೀ 
ಯುಗಕ್ಕೆ ಪೂರ್ವದಲ್ಲೇ ಅಸ್ಪೃಶ್ಯತಾ ನಿವಾರಣೆಗೆ 
ದುಡಿದವರಲ್ಲಿ ಗಣ್ಯರು. 
ಗೋಪಾಲಸ್ವಾಮಿ ಅಯ್ಯರ್‌ ಮೈಸೂರು ಸಂಸ್ಕಾ ನದಲ್ಲಿ 
ಸುಮಾರು ಮೂರು ದಶಕಗಳ ಕಾಲ ತಾವು ಸಲ್ಲಿಸಿದ 
ಅಪಾರ ವ್ಯಾಪಕ ಸೇವೆಯಿಂದ ಈ ಕ್ಷೇತ್ರದ ಅಗ್ರಗಣ್ಯ 


ರಾಮಕೃಷ್ಣ 


ಕಾರ್ಯಕರ್ತರೆನಿಸುತ್ತಾರೆ. ಪಂಚಮರಲ್ಲಿ ಅವರು ನಡೆಸಿದ 
ಕಾರ್ಯದಿಂದ ಅವರು “ಪಂಚಮ” ಗೋಪಾಲಸ್ವಾಮಿ 


ಅಯ್ಯರ್‌ ಎಂದು ಹೆಸರು ಪಡೆದರು. 


ಆದರೆ ಬೆಂಗಳೂರಿನ ಆರ್‌., 


ದಿನಾನ್‌ ಆರ್‌. ಶೇಷಾದ್ರಿ ಅಯ್ಯರ್‌ ಅವರು 
ಥಿಯೋಸಾಫಿಕಲ್‌ ಸೊಸೈಟಿಯ ಸದಸ್ಯರೂ ಮಹಾ 
ರಾಷ್ಟ್ರದ ರಾನಡೆ, ಕರ್ನೆಯನರಂಥ ಸುಧಾರಕರಿಂದ 
ಪ್ರಭಾವಿತರಾದವರೂ ಆಗಿದ್ದು ಅನರ ಕಾಲದಲ್ಲಿಯೇ 
ಪಂಚನುರಿಗೆ ಪ್ರತ್ಯೇಕ ಶಾಲೆಯನ್ನು ತೆರೆಯಲಾಗಿತ್ತು. 


ಮುಂದೆ ಸೆಂಟ್ರಲ್‌ ಪಂಚಮ ಇನ್ಸ್‌ಟಿಟ್ಯೂಟಿನ್ನು 


ಮೈಸೂರಲ್ಲಿ ಸ್ಥಾನಿಸಿ ಸಂಚನು ವಿದ್ಯಾರ್ಥಿಗಳಿಗೆ" 
ಹಾಸ್ಟಲ್‌ ಸೌಲಭ್ಯ ನೀಡಲು ಯೋಜನೆ ಹಾಕ 
ಲಾಗಿತ್ತು. ಮೈಸೂರು, ಬೆಂಗಳೂರು, ತುಮಕೂರು, 


ಚಿಕ್ಕಮಗಳೂರುಗಳಲ್ಲಿ ಶಾಲೆ, ಬೋರ್ಡಿಂರ್ಗಗಳನ್ನು 
ತೆರೆಯಲಾಗಿತ್ತು. ಕನಿಸ್ಮ ೨೫ ವಿದ್ಯಾರ್ಥಿಗಳಿರುವಲ್ಲಿ 
ಪಂಚನುರಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ತೆರೆಯುವ 
ಅಧಿಕಾರವನ್ನೂ ಇನ್ಸ್‌ ಸೆಕ್ಟರ್‌ ಜನರಲ್‌ ಆಫ್‌ ಎಜು 
ಕೇಶನ್‌ ಅವರಿಗೆ ನೀಡಲಾಗಿತ್ತು.! 


ಮೈಸೂರಿನ ವೆಂಕಟಕೃಷ್ಣಯ್ಯ, ಯಜಮಾನ" 
ವಿರೂಪಾಕ್ಷಯ್ಯ, ಮುಂದೆ ಯುವರಾಜ ಕಂಠೀರವ ನರಸ 
ರಾಜ ಒಡೆಯರು, ಇವರೆಲ್ಲ ಸಂಚಮರ ಶಿಕ್ಷಣದ ಬಗ್ಗೆ 
ಅಪಾರ ಶ್ರಜ್ಛೆಯಿಂದ ಬೆಂಬಲ ನೀಡುತ್ತಿದ್ದರು. ಆದರೆ 
ಸರಕಾರದ ಈ ಯೋಜನೆಗೆ ಬೆಂಬಲ, ಚಾಲನೆ ನೀಡಿ 
ಮೂರು ದಶಕಗಳ ಕಾಲ ದುಡಿದವರು ಆರ್‌. ಗೋಪಾಲ 
ಸ್ವಾಮಿ ಅಯ್ಯರ್‌. ಮೈಸೂರಿನ ಸರಕಾರೀ ವಕೀಲ 
ರಾಗಿದ್ದ ರಾಮಸ್ವಾಮಿ ಅಯ್ಯರ್‌ರ ಪುತ್ರರಾದ ಇವರು 


* ಮುಖ್ಯ ಸಂಪಾದಕ ಕರ್ನಾಟಕ ಗ್ಯಾಸೆಟಿಯೆರ್‌, ಕಾವೇರಿ ಭವನ, ಬೆಂಗಳೂರು-೯ 


ಡ್‌ 


1 ಮೈಸೊರ್ಕಾಂಡೆಂ ಅನ್‌ ಎಜುಕೇಷನ್‌ ಇನ್‌ ಮೈಸೂರ್‌ ಪು. ೨೪-೨೯ 
ಛಿ ಫಿ ಸ್ರ ೨ ಕ್ರ 


ಇತಿಹಾಸ ದರ್ಶನ 


೨೨೯ 


ಮೈಸೂರಿನಲ್ಲಿ ೨೨-೬-೧೮೭೮ರಲ್ಲಿ ಜನಿಸಿ, ಮುಂದೆ 
ಅಡ್ವೊಕೇಟ್‌ ಜನರಲ” ಆದ ತಮ್ಮ ತಂದೆಯ ಜೊತೆ 
ಬೆಂಗಳೂರಿಗೆ ವಾಸ್ತವ್ಯಕ್ಕೆ ಹೋಗಿರಲು, ತಮ್ಮ ತಂದೆ 
ತೀರಿಕೊಂಡ ನಂತರ, ತಮ್ಮ ೨೦ನೆಯ ವಯಸ್ಸಿನಲ್ಲಿ 
ತಮ್ಮ ಕಾಲೇಜು ಶಿಕ್ಷಣ ನಿಲ್ಲಿಸಿದರು. ಆಗ ಅವರ 
ಮದುವೆಯಾಯಿತು. ಮೊದಲ ಪತ್ತಿ ತೀರಿಕೊಂಡಾಗ 
ಮರುಮದುವೆ ಮಾಡಿಕೊಂಡರೂ ಅವರಿಗೆ ಮಕ್ಕಳಾಗ 
ಲಿಲ್ಲ. "ಹರಿಜನರೇ ಅವರ ಮಕ್ಕಳಾಗಬೇಕೆಂದು ಬಹುಶಃ 
ದೈನೇಜ್ಛೆ ಇರಬೇಕು” ಎಂದು ಅವರಿಂದ ಪ್ರೋತ್ಸಾಹಿತ 
ರಾಗಿ ಮುಂದೆ ಗಣ್ಯ ಸರಕಾರೀ ನೌಕರರಾದ ವೈ. ಸಿ, 
ಹೊಂಬಾಳಯ್ಯ ಹೇಳಿದ್ದಾರೆ? ಯುವರಾಜ ನರಸಿಂಹೆ 
ಇಜ ಒಡೆಯರೂ ಆಗ ಇನ್‌ ಪೆಕ್ಟರ್‌ ಜನರಲ್‌ ಆಫ್‌ 
ಎಜುಕೇಷನ್‌ ಆಗಿದ್ದ ಪ್ರೊ|| ಸಿ. ಆರ್‌. ರೆಡ್ಡಿಯವರೂ 
ರಾಜ್ಯದ ಇತರ ಅಧಿಕಾರಿಗಳೂ, ಮಂತ್ರಿಗಳೂ ಇವರಿಗೆ 
ಬೆಂಬಲವಾಗಿದ್ದರೆಂದೂ ಅವರು ಹೇಳಿದ್ದಾರೆ. 


ಪ 


ಮೈಸೂರಿನಲ್ಲಿ ೧೯೧೩ರಲ್ಲಿ ಸ್ಥಾಪಿತ 
ಸೆಂಟ್ರಲ್‌ ಸಂಚಮ ಬೋರ್ಡಿಂಗ್‌ ಸ್ಕೂಲ್‌ನ ಜೊತೆ 
ಅವರ ಸಂಸರ್ಕನಿತ್ತು. ೧೯೧೮ರ ಸುಮಾರಿಗೆ ತುಮ 
ಕೂರು, ಚಿಕ್ಕಮಗಳೂರು, ಹಾಸನಗಳಲ್ಲಿ ಅಂಥ 
ಬೋರ್ಡಿಂಗ್‌ ಸ್ಫೂಲ್‌ಗಳು ಆದುವಲ್ಲದೆ ಬೆಂಗಳೂರಲ್ಲಿ 
ಇರುವ ಪಂಚಮರ ಶಾಲೆಗಳಿಗಾಗಿ ೧೯೨೨ರಲ್ಲಿ 
ಬೋರ್ಡಿಂಗ್‌ ಹೋವರ್‌ ಒಂದು ಸಿದ್ಧವಾಗಿ ಮುಂದೆ 
ಇದನ್ನು ನರಸಿಂಹರಾಜ ಹಾಸ್ಟೆಲ್‌ ಎಂದು ಕರೆದರು. 
೧೯೨೬ರಲ್ಲಿ ಹಾಸನದಲ್ಲಿ ಒಂದು ಪಂಚಮ ಹುಡುಗರ 
ಮಿಡ್‌ ಸ್ಫೂಲ್‌ ಮತ್ತು ೧೯೨೯ರಲ್ಲಿ ಬೆಂಗಳೂರಲ್ಲಿ ಆದಿ 
ಕರ್ನಾಟಿಕ ಬೋರ್ಡಿಂಗ್‌ ಗರ್ಲ್ಸ್‌ ಸ್ನೂಲ್‌ ಆರಂಭ 
ವಾಡುವು. “ಈ ಎಲ್ಲ ಚಟುವಶಿಕೆಗಳೆಂದರೆ ಶ್ರೀ 
ಅಯ್ಯರ್‌ ಅವರ ಸೇವೆಯ ವಿಸ್ತರಣೆಯೇ ಅಲ್ಲಜಿ ಮುಂದಿನ 
ಅವರ ಜೀವಿತ ಕಾಲದಲ್ಲಿ ವರ್ಷಪೂರ್ತಿ ಅವರೆ 


ವಾಜ 


ಪೂರ್ಣಕಾಲದ ಉದ್ಯೋಗದ ಸಂಗತಿಯಾಯಿತು” 
(ಹೊಂಬಾಳಯ್ಯ).3 
ಬೆಂಗಳೂರಲ್ಲಿ ೧೯೧೫ರಲ್ಲಿ ಸ್ಥಾಪನೆಗೊಂಡ 


ಸಿವಿಲ್‌ ಆಂಡ್‌ ಸೋಶಿಯಲ್‌ ಪ್ರೋಗ್ರೆಸ್‌ ಎಸೋಸಿ 
ಯೇಶನ್‌ಗೆ ಮುಂಡೆ ಗೋಪಾಲಸಾಮಿ ಅಯ್ಯರ್‌ 
ಕಾರ್ಯದರ್ಶಿಗಳಾದರು. ಎಂ. ವೆಂಕಟಕೃಷ್ಣಯ್ಯ, ಸೆರ್‌ 
ಕೆ. ಸಿ. ಪುಟ್ಟಣ್ಣ ಚೆಟ್ಟಿ, ಸಿ. ಆರ್‌. ರೆಡ್ಡಿ, ಬಿ. ಪುಟ್ಟಯ್ಯ 
ಮುಂತಾದ ಗಣ್ಯರೂ ಯುವರಾಜ ನರಸಿಂಹರಾಜ 
ಒಡೆಯರೂ ಸಂಬಂಧ ಹೊಂದಿದ್ದ ಈ ಸಂಘೆ ಅವರ್ಣ 
ರನ್ನು ಉದ್ದಾರ ಮಾಡಲು ಹೆಣಗಿತು. “ಇದೊಂದೇ 
ಕೆಲಸಕ್ಕೆಂದು ಈ ಸಂಘಿ ಜನ್ಮವೆತ್ತಿದ್ದು ಸಾರ್ಥಕ ಎಂದು 


ಒಪ್ಪಬೇಕು” ಎಂದು ಈ ಬಗ್ಗೆ ಡಾ| ಬಿ. ಸಿ. ರಾಧಾ 


ಹೇಳಿದ್ದಾರಲ್ಲದೆ್‌ “ಸಿವಿಕ್‌ ಸಂಘ ಹರಿಜನರ 
ಗಾಗಿ ಕೈಕೊಂಡ ಕಾರ್ಯಕೈಲ್ಲ ಗೋಪಾಲಸ್ವಾಮಿ 
ರೆರೇ ಜೀವವಾಗಿದ್ದರು” ಎಂದಿರುವರು. ಈ 
ಮುಖಾಂತರ ತಮ ಸೈಕಲ್‌ ಸಹಿತ ಮೈಸೂ ರು 
ನದಲ್ಲಿ ಎಲ್ಲಿ ಬೇಕಾದರೂ ರೈಲಿನಲ್ಲಿ ಪ್ರಯಾಣ 
ಸರಕಾರವು ಅನರಿಗೆ ಪಾಸ್‌ ಒದಗಿಸಿತ್ತೆಂದು 
ದ್ವಾರಿ? ಈ ಪಾಸು ಮೊದಲ ವರ್ಗದ 
ನಾಣದ್ದಾಗಿತ್ತೆಂದೂ ಇದರೆ ವಿನಾ ಸರಕಾರದಿಂದ 
ಕವಾಗಿ ಯಾವುಜೀ ವೇತನ ಆಥವಾ 
ಏವೆಂದೂ ಹೊಂಬಾಳಯ್ಯ ಸೂಚಿಸಿ 


U ed 
ನಯ 


gy 2 2 ® 
5 ಶಿ 

ರ © 

KO 

2 


ಹೆರಿಜನರಿಗಾಗಿ ಶಾಲೆ ತೆರೆಸುವುದು, ಹರಿಜನರಿ 
ಗಾಗಿ ಸಹಕಾರ ಸಂಘ ತೆರೆಸುವುದು ಸಿವಿಕ್‌ ಸಂಘದ 
ಪ್ರಯತ್ನಗಳಲ್ಲಿ ಸೇರಿತ್ತು. ಹರಿಜನರು ತಾವಾಗಿ 
ಮುಂದೆ ಬಂದು ಬೆಂಗಳೂರಲ್ಲಿ ಮಾಡಿಕೊಂಡ ಸಹಕಾರ 
ಸೆಂಘೆದ ಮೊದಲ ಅಧ್ಯಕ್ಷರನ್ನು ಸರಕಾರವು ಪ್ರಜಾ 


2 ನ್ನೆ.ಸಿ. ಹೊಂಬಾಳಯ್ಯ “ಎ ಡಾಯೆಮಿಕ್‌ ಸೋಶಿಯಲ್‌ ವರ್ಕೆರ್‌-ಅರ್‌. ಗೋಪಾಲಸ್ಥಾಖಿಂ ಅಯ್ದೆರ್‌?, ಆರ್ಕ 
ಜೆ ಶಿ ನಕ ಬೆ ಫಿ > 


ಗೋಪಾಲಸ್ವಾಮಿ ಅಯ್ಯರ್‌ ಕೆನಿಡೆನ್ಸಿಯಲ ಹೈಸ: 
ಲ ನ್ವ 


ಆದೇ ಪು. ೧೦-೧೧ 


ಮೇಲೆ ಹೇಳಿದ ಸೋವೆನೀರ್‌, ಪು. ೧೦ 
ರಾಧಾಕೃಷ್ಣ, ಮೇಲೆ ಹೇಳಿದ್ದು ಪು. ೧೪೫ 


ರಾ ಟಾ ಜಿ ಲು 


೨೨್ಛಿ ೦ 


ಲು, ಶ್ರೀರಾಮಪುರ, ಬೆಂಗಳೂರು, ಸೊವೆನೀರ್‌ ೧೯೭೨. 


ಬಿ. ಸಿ, ರಾಧಾಕೃಷ್ಣ ನನ್ನ ತಂದೆ ಬೆಂಗಳೂರು, ೧೯೪೯, ಪು. ೧೪೪ 


ಇತಿಹಾಸ ದರ್ಶನ 


Pid 


ಪ್ರತಿನಿಧಿ ಸಭೆಗೂ ಜಿಲ್ಲಾ ಜೋರ್ಡಿಗೂ ಸದಸ್ಯರಾಗಿ 
ನಾಮಕರಣ ಮಾಡಿತ್ತು? ೧೯೧೯ರಲ್ಲಿ ಸಂಚಮರ 
ಮಹಾಸಭೆಯೊಂದನ್ನು ಸಿವಿಕ್‌ ಸಂಘಿವು ಮೈಸೂರಲ್ಲಿ 
ಸೇರಿಸಿತು. ಹೆರಿಜನನಿಗೆ ಭೆಜನೆಗಾಗಿ ಹಾರೊ ್ಕೀನಿಯಂ, 
ತಬಲಾಗಳನ್ನು ಸಿವಿಕ್‌ ಸಂಘ ಒದಗಿಸಿತು. ಭಜನೆ 


ಸಂಘಗಳ ಕಟ್ಟಡಕ್ಕೆ ಕೂಡ ಹಣ ಒದಗಿಸಿತು. 
೯ | ಸ 
ಹರಿಜನರನ್ನು ಮಳವಳ್ಳಿ ಯ ಸಾರ್ವಜನಿಕ ಕೆರೆಗೆ 
ನೀರು ತುಂಬಲು ಕರೆಣೊಯ್ದು' ಯಶಸ್ವಿ ಯಾದ ಅಯ್ಯರ್‌ 
ಆನರು ಪ್ರಾಣಾಪಾಯದ ಭಯನನ್ನೂ ಎದುರಿಸಿ 


ದರು.3 


“ಗೋಪಾಲಸ್ವಾಮಿ ಅಯ್ಯರರು ಹೊರ ಹೊರಟಾಗ 
ಆನರ ಹಿಂದೆ ಐದಾರು ಹೆರಿಜನ ವಿದ್ಯಾರ್ಥಿಗಳು 
ಇಲ್ಲದಿದ್ದ ದಿನವೇ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ಸೀಸ 
ಕಡ್ಡಿ ಒದಗಿಸುವುದರಿಂದ. ಹಿಡಿದು ಸರಕಾರದಲ್ಲಿ 
ಒಳ್ಳೆಯ ನೌಕರಿಯನ್ನು ಕೊಡಿಸುನವರೆಗೆ ಬಗೆಬಗೆಯ 
ಸಹಾಯ ಅಯ್ಯರ್‌ರನರಿಂದ ದೊರಕುತ್ತಿತ್ತು.” ಎಂದು 
ಒಬ್ಬರು ಹೇಳಿದ್ದರೆ.1 “ಶಾಲೆಕಾಲೇಜುಗಳು ಆರಂಭ 
ಕೆ (ಹರಿಜನ) ವಿದ್ಯಾರ್ಥಿಗಳ ಎಡ್ಮಿಷನ್‌ ಬಗ್ಗೆ 
ಅವರು ಓಡಾಟ ನಡೆಸುತ್ತಿದ್ದರೆ, ಮುಂದೆ ಆ ವಿದ್ಯಾರ್ಥಿ 
ಗಳ ಬೋರ್ಡಿಂಗ್‌, ಲಾಡ್ಜಿಂಗ್‌, ಪುಸ್ತಕ, ಸ್ಕಾಲರ್‌ 
ತಿಪ್‌, ಬಟ್ಟಿ ಬರೆಯ ವ್ಯವಸ್ಥೆ ಇವುಗಳ ಬಗ್ಗೆ ಕಾಳಜಿ 
ವಹಿಸುತ್ತಿದ್ದರು” ಎಂದು ಇನ್ನೊಬ್ಬ ರು ಹೇಳಿ 
ದ್ದಾರೆ. ಇದೇ ರೀತಿ ಈ ವಿದ್ಯಾರ್ಥಿಗಳಿಗೆ ಕ್ರೀಡೆ, 

ಗ್ರಂಥಾಧ್ಯಯನ, ಶೈಕ್ಷಣಿಕ ಪ್ರವಾಸಗಳಿಗೆ ಕರೆದೊಯ್ಯು 
ವುದು, ಇಂಥ ಕೆಲಸಗಳಲ್ಲೂ ಅನರು ತೊಡಗಿರು 
ತ್ತಿದ್ದರು, 12 


[42 


9 ರಾ ಕ: ಕ ಮೇಲೆ ಹೇಳಿಯ, ಪುಟ. 
10 ಹೊಂಬಾಳಯ್ಯು, ಮೇಲೆ ಹೆ ಹೇಳಿದ್ದು, ಪು-೧೦ 
12 ಅದೇ ಪುಟಿ-:೦೧ 
18 ಅದೇ ಪುಟ-20 
14 ಅದೇ ಪುಟ-೧೧ 


ಇತಿಹಾಸ ದರ್ಶನ 


ಇಲೆಯ್ಯೈ, ಮೇಲೆ ಹೇಳಿದ್ದ ಸೊವೆನೀರ್‌ ಪ್ರೆ ೧.೨ 


ಬೇಕೆ ಬೇರೆ ಊರುಗಳಲ್ಲಿ ಓಡುತ್ತಿದ್ದೆ ವಿದ್ಯಾರ್ಥಿ 
ಗಳ ಪತ್ರಗಳಿಗೆ ಉತ್ತರ ಬರೆಯುವುದು, ಅವರಿಗೆ 
ಪತ್ರಗಳ ಮಾತಿನ ಮೂಲಕ ಹುರುಪು ತುಂಬುವುದು 
ಈ ಎಲ್ಲ ಕೆಲಸ ಮಾಡುತ್ತಿದ್ದ ಅನರೆ ಜೇಬು ವಿವಿಧೆ 
ಪತ್ರಗಳಿಂದ ತುಂಬಿದ ಒಂದು ಕಿರು ಪೋಸ್ಟಾಫೀಸಿನಂತೆ 
ಇರುತ್ತಿತ್ತು.33 ಹಾಸ್ಟಲ್‌ಗಳ ಆಡಳಿತದಲ್ಲಿ ಅವ್ಯವಹಾರ 
ನಡೆಯದಂತೆ ಕೂಡ ಅವರು ನೋಡಿಕೊಳ್ಳುತ್ತಿದ್ದರು. 


ಯಾವ ವಿದ್ಯಾರ್ಥಿ ಯಾವ ಇಲಾಖೆಯಲ್ಲಿ ಮುಂಜಿ 
ಉದ್ಯೋಗ ಸಡೆಯಲು ಯೋಗ್ಯ, ಎಂದು ಮೊದಲೇ 
ಯೋಜಿಸಿ, ಎಸ್‌.ಎಸ್‌.ಎಲ್‌.ಸಿ. ಆದವರು, ಆಗ 
ದವರು ಇನರನ್ನೆಲ್ಲ ಬೇರ ಬೇರೆ ಸರಕಾರ ಇಲಾಖೆಯಲ್ಲಿ 
ಸೇರಿಸಬಹುದೆಂದು ಸಂಬಂಧೆಸಟ್ಟಿ ಇಲಾಖಾ ಮುಖ್ಯಸ್ಥ 
ರನ್ನು ಮನ ಒಲಿಸಿ ಕೆಲಸ ಕೊಡಿಸುತ್ತಿ ದ್ಡರು. ಅಯ್ಯರ್‌ 
ಜನರಿಗೆ ತಮ್ಮ ನಿದ್ಯಾಥಿ ರ್ಥಿಗಳ. ನಿರುಜ್ಯೋಗದ 
ಸಮಸ್ಯೆ ಎಂದೂ ಕಾಡಲಿಲ್ಲ ಅವರ ವಿನಂತಿಯನ್ನು 
ಯಾನ್ರದೇ ಅಧಿಕಾರಿ ತಳ್ಳ ಹಾಕಲಿಲ್ಲ. ಏಕೆಂದರೆ 
ಅವರ ಆಕರ್ಷಕ ವ್ಯಕ್ತಿತ್ವ pe ಹಾಗೂ 
ತರ್ಕಬದ್ಧ ಮಾತುಗಾರಿಕೆ ಅಂತಹೆದ್ದಾಗಿತ್ತು, ಎಂದು 
ಹೊಂಬಾಳಯ್ಯ ಹೇಳಿದ್ದಾರೆ. ತಾವು ಪದನೀಧರರಾಗಿ 
ಪುಣೆಯಿಂದ ಕಾನೂನು ಶಿಕ್ಷಣ ಮುಗಿಸಿ ಬಂದಾಗ 
೧೯೪೨ರಲ್ಲಿ ಆಯ್ಯರ್‌ ಅವರು ಅನಾರೋಗ್ಯದಿಂದ 
ಹಾಸಿಗೆ ಹಿಡಿದಿದ್ದರೂ ತಮ್ಮನ್ನ ಗೆಜೆಟ್‌ ಹುಜ್ಜಿಗೆ 
ನೇಮಿಸಬೇಕೆಂದು ದಿವಾನರಿಗೆ ಅಯ್ಯರ್‌ ಪತ್ರ ಬರೆದ 
ರೆಂದೂ ಹೊಂಬಾಳಯ್ಯ ತಿಳಿಸಿದ್ದಾರೆ, ಅಲ್ಲದೆ 
ಅಸ್ಪೃಶ್ಯರಿಗೆ ಸವಲತ್ತು ನೀಡುವ ಬಗೆಗಿನ ಎಲ್ಲ ಸರಕಾರೀ 
ಕಾನೂನು ನಿಯಮ, ಆಜ್ಞೆಗಳ ಒಂದು ಸಂಗ್ರಹವೇ 
ಸದಾಕಾಲ ಅವರಲ್ಲಿದ್ದು ಇಲಕಾಲಕ್ಕೆ ತಾವು ಭೇಟ 


೨೭೧ 


ಯಾಗುವ ಅಧಿಕಾರಿಗಳ ಗಮನಕ್ಕೆ ಅವುಗಳನ್ನು 
ಅವರು ತರುತ್ತಿದ್ದರಂತೆ.15 


ಅಹಿರ್ನಿಶಿ ಸೈಕಲ್‌ನಲ್ಲಿ ಓಡಾಡುತ್ತ ಬೆಳಗ್ಗೆ 
ಹಾಸ್ಕಲ್‌'ಗಳಿಗೆ ಭೇಟ, ಗ್ರಂಥಾಲಯಗಳ ಭೇಟಿ, 
ಮಧ್ಯಾಹ್ನೆ.೨ ರಿಂದ೫ರವರೆಗೆ ಸರ್ಕಾರಿ ಆಫೀಸು, ಫಾಕ್ವರಿ 
ಗಳಲ್ಲಿ ಹೆರಿಜನ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸುವ 
ಕಾಯಕವನ್ನು ಮಾಡುತ್ತಿ ದ್ವರೆಂದು ಇನ್ನೊಬ್ಬ ಲೇಖಕರು 
ಹೇಳಿದ್ದಾರೆ.16 


ಬೆಂಗಳೂರಲ್ಲಿ ೧೯೩೨ರಲ್ಲಿ ಅವರು ಆದಿಕರ್ನಾಟಕ 
ಏಡೆಡ್‌ ಹಾಸ್ಟಲ್‌ ಆರಂಭಿಸಿದರು. ಮುಂದೆ ಅವರ 
ಮರಣಾಂತರ ಆ ಹಾಸ್ಟಲ್‌ ಆರ್‌. ಗೋಪಾಲ ಸ್ವಾಮಿ 
ಅಯ್ಯರ್‌ ವಿದ್ಯಾರ್ಥಿ ನಿಲಯವಾಗಿ, ೧೯೭೧ರಲ್ಲಿ 
ರೆಸಿಡೆನ್ಸಿಯರ್‌  ಹೈಸ್ಟೂಲಾಯಿತು.!? ಇದಲ್ಲದೆ 
೧೯೩೦ರಲ್ಲಿ ಇವರು ಆರಂಭಿಸಿದ್ದ ಮಾಗಡಿ ರಸ್ತೆಯ 
ಆದಿಜಾಂಬದ ವಿದ್ಯಾರ್ಥಿನಿಲಯಕ್ಕೆ. ೧೯೩೪ರಲ್ಲಿ 
ಗಾಂಧೀಜಿ ಶಿಲಾನ್ಯಾಸ ವತಾಡಲು ಇಂದಿಗೂ ಅದು 


ಬಾಪೂಜಿ ವಿದ್ಯಾರ್ಥಿನಿಲಯವೆಂದು ಪ್ರಸಿದ್ಧವಾಗಿದೆ. 


ತಮ್ಮ ಮೂರು ದಶಕಗಳ ದೀರ್ಫೆ ಸೇವೆಯ 
ನಂತರ ೧೯-೨೩. ೧೯೪೩ರಲ್ಲಿ ಅಯ್ಯರ್‌ ತೀರಿಕೊಂಡರು. 


ಅಯ್ಯರ್‌ ಅವರು ಅಸ್ಪ ಎಶ್ಚೌರಿಗಾಗಿ ಅಷ್ಟೇ 
ಅಲ್ಲ, ಇತರ ಪತಿತ ಜನರಿಗಾಗಿಯೂ ದುಡಿಯುತ್ತಿ 
ದ್ದರು. ತಾವು “ದಿ ಸ್ಯಾಡ್‌”, (ಅಸ್ಪ ಅಶ್ವ) 
“ದಿ ಬ್ಯಾಡ್‌” (ಅಪರಾಧಿ ಕೈದಿಗಳು) ಹಾಗೂ 
“ದಿ ಮ್ಯಾಡ್‌” (ಮಾನಸಿಕ ಆಸ್ಪತ್ರೆಯ ರೋಗಿಗಳು) 
ಇವರಿಗಾಗಿ ದುಡಿಯುವೆ ಎಂದು ಅವರು ಎನ್ನುತ್ತಿದ್ದ 
ಕೆಂಡೊ ಆದರೆ ಇತರ ಕೆಲಸಗಳಿಗಿಂತ ಅಸ್ಪೃಶ್ಯರ ಬಗ್ಗೆ 
ಅನರ ಕಾಯಕ ಕೇಂದ್ರಿಕೃತವಾಗಿತ್ತೆ, ಂದೂ 
ಹೊಂಬಾಳಯ್ಯ ಹೇಳುತ್ತಾರೆ. 


ಅಸ್ಪೃಶ್ಯರ ನಡುವೆ ಅವರು ಮಾಡುತ್ತಿದ್ದ ಕೆಲಸ 
ದಿಂದ ತಾವು ಸ್ವಜನೆರಿಂದ ಅವಹೇಳನಕ್ಕೆ ಒಳಗಾದರೂ 
ತಾವು ಮಾತ್ರ ತಮ್ಮ ಕೆಲಸದ ಬಗ್ಗೆ ಕೀರ ದಿಟ್ಟಿರೂ 
ಹೆಟಿವಾದಿಗಳೂ ಅಗಿದ್ದು ತಾವು ಆಯ್ದು ಕೊಂಡ ತಮ್ಮ 
ಜೀವನದ ಮಿಶನ್‌ ಬಗ್ಗೆ ಅವರು ಕೀರ ದೃಢರಾಗಿದ್ದ 
ಕೆಂದೂ, ಅವರೊಬ್ಬ ಸಜ್ಜನರು "ದೇವರೇ ಸೃಷ್ಟಿಸಿದ 
ಸಜ್ಜನರು' ಎಂದು ಡಾ|| ಡಿ. ವಿ. ಜಿ. ಅವರ ಬಗ್ಗೆ 
ಹೇಳಿದ್ದಾರೆ. 


15 ಪಿ.ಆರ್‌. ತಿಪ್ಪೇಸ್ವಾನಿಂ “ಅಸ್ಪಶ್ಯತೆ ಅಳಿಸಲು ಯತ್ನಿಸಿದ ಅಯ್ಯರ್‌”, ಯಾತ್ರಿಕೆ (ಪತ್ರಿಕೆ) ದೀಪಾವಳಿ ಸಂಚಿಕೆ-೧೯೮೨ 


ಜಬ 
ಪುಟ-೩೯ 
16 ಎ, ಕೃಷ್ಣಪ್ಪ, “ನಾ ಕಂಡ ಸೇವಾದೀಕ್ಷ ಪಿತಾಮಹ 


18 ಆದೇ, ಪುಟಿ-೧೦ 


( 


₹ ಡಿ.ವೆಂಕಟಿಯ್ಯ”, ಮೇಲೆ ಹೇಳಿದ ಸೊವೆನೀರ್‌ ಪುಟ- ೩೮-೪೦ 


19 ಅದೇ. ಡಾ! ಡಿವಿ, ಗುಂಡಪ್ಪ, “ಆರ್‌. ಗೋಪಾಲಸ್ವಾನಿಂ ಅಯ್ಯರ್‌, ಎ ಕ್ಯ್ಯಾಂಡ್ಸ್‌ ಇನ್‌ ಡಾರ್ಕ್‌ನೆಸ್‌ ಪುಟ-೨೫ 


ಇತಿಹಾಸ ದರ್ಶನ 


